RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೮, ೨೦೧೩ (ಚೈತ್ರ ೭ ಶಕ ವರ್ಷ ೧೯೩೪) ಸಂಚಿಕೆ ೧೩ 
Volume 148 Bangalore, Thursday, March 28, 2013 ( ೦೧೩1071೩ 7 Shaka Varsha 1934) Issue 13 
ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 


ಸಂಬಂಧಿಸಿದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 169 ಎಲ್‌ಜಿಎಂ 2012, ಬೆಂಗಳೂರು, ದಿನಾಂಕ: 29.01.2013 
ನಮೂನೆ-29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ-ಪ್ರಕರಣದಿ೦ದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ: 28-06-2012 ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಕಂಇ 145 
ಎಲ್‌ ಜಿಎಂ 201 ದಿನಾಂಕ: 14-02-2012 ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ಕೆಯ/ಬೀದಿಯ/ಗಲ್ಲಿಯ/ದಾರಿಯ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸಾರ್ವಜನಿಕ ರಸ್ತೆಯ 
ಬೀದಿಯ/ಗಲ್ಲಿಯ/ದಾರಿಯ ಅಂಥ ಭಾಗದಲ್ಲಿನ ಅಥವಾ ಅದರ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ 
ಮೂಲಕ ಘೋಷಿಸಿದೆ. 















































ಅನುಸೂಚಿ 
ಕಟ್ಟೆಯ ಭಾಗ ಇತ್ಯಾದಿ ಇರುವ ಗ್ರಾಮ ಆಲಗೂಡು 
ತಾಲ್ಲೂಕು ಟಿ.ನರಸೀಪುರ 
ಜಿಲ್ಲೆ ಮೈಸೂರು 
ಕಟ್ಟೆಯ ಭಾಗದ ವರ್ಣನೆ ಸರ್ಕಾರಿ ಕಟ್ಟೆ ಸ.ನಂ.361 
ಕಟ್ಟೆಯ ಭಾಗದ ಸರಿಸುಮಾರು ವಿಸ್ತೀರ್ಣ 1-07 ಎಕರೆ 
ಮೇರೆಗಳು 
ಪೂರ್ವ ನಂಜನಗೂಡು ಟಿ.ನರಸೀಪುರ ರಸ್ತೆ 
ಪಶ್ಚಿಮ ಆಲಗೂಡು ಸ.ನಂ. 362 ರ ಪ್ರದೇಶ 
ಉತ್ತರ ಆಲಗೂಡು ಸ.ನಂ.361ರ ಉಳಿಕೆ 367 ಹಾಗೂ 368ರ ಪ್ರದೇಶ 
ದಕ್ಷಿಣ ಆಲಗೂಡು ಸ.ನಂ.362ರ ಪ್ರದೇಶ 
ಸಾರ್ವಜನಿಕ ಕಟ್ಟೆ ಅಥವಾ ಅದರ ಭಾಗ ಆಲಗೂಡು ಸ.ನಂ.361ರಲ್ಲಿರುವ 1-07 ಸರ್ಕಾರಿ ಕಟ್ಟೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಶಿವಲಿಂಗಯ್ಯ 
೧೧.152 ಪೀಠಾಧಿಕಾರಿ, 
5/0.05 ಕಂದಾಯ ಇಲಾಖೆ (ಭೂ.ಮಂ-2) 


(೬೬೧) 


೬೬.೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 





ಉಪ ಆಯುಕ್ತರು (ಭೂಸ್ವಾಧೀನ), ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ರವರ ಕಾರ್ಯಾಲಯ, 
ಕೇಂದ್ರ ಕಛೇರಿ, ನಗರಪಾಲಿಕೆ ಕಟ್ಟಡಗಳು, 1ನೇ ಮಹಡಿ, ಮೇಜರ್‌ ರೋಡ್ಸ್‌ ಬಿಲ್ಲಿಂಗ್‌, ನರಸಿಂಹರಾಜು ವೃತ್ತ, ಬೆಂಗಳೂರು. 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ;ಎಲ್‌.ಎ.ಕ್ಯೂ/ಸಿ.ಆರ್‌/04/2012-13, ದಿನಾಂಕ: 07-02-2013 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಚಿಕ್ಕಲಸಂದ್ರ ವಾರ್ಡ್‌ ಸಂಖ್ಯೆ: 183 (ಹಳೆ ವಾರ್ಡ್‌ ನಂ.55) ರ ಇಟ್ಟುಮಡು ಗ್ರಾಮದ ಸ್ಪತ್ತಿನ ಸಂಖ್ಯೆ: 2, 2/ಎ (ಹಳೆ ಸರ್ವೆ 
ನಂ. 6/, 6/2), 2ನೇ ಮುಖ್ಯರಸ್ತೆ, ಬನಶಂಕರಿ 3ನೇ ಹಂತ, ಈ ಸ್ವತ್ತುಗಳಲ್ಲಿನ ಭಾಗಶಃ ವಿಸ್ತೀರ್ಣವಾದ 625.00 ಚ.ಅ. ಜಾಗವು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ರಸ್ತೆ ವಿಸ್ತರಣೆ ಮಾಡಲು ಅವಶ್ಯಕವಾಗಿ ಬೇಕಾಗಿರುತ್ತದೆ 
ಎಂದು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಂಡುಬಂದಿರುವುದರಿಂದ: 


1976ರ ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್ಸ್‌ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ:33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ 
ಅಧಿನಿಯಮ, ಸಂಖ್ಯೆ1894ರ 1) 4ನೇ ಪ್ರಕರಣದ-(1)ನೇ ಉಪ ಪ್ರಕರಣದ ಉಪಬಂದಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ 
ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು- ಭೂ ಅರ್ಜನೆ ಅಧಿಕಾರಿ, 
ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಲಾಗಿದೆ. 


ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಉಪ ಆಯುಕ್ತರು (ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು, ಇವರನ್ನು ನೇಮಕ ಮಾಡಿದೆ. 


ಸದರಿ ಭೂಮಿಯಲ್ಲಿ/ಆಸ್ತಿಯಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಒಳಗಾಗಿ 
ಅಥವಾ ಅದಕ್ಕಿಂತ ಮುಂಚೆ ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಉಪ ಆಯುಕ್ತರು(ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ನೇಮಕವಾದ ವಿಶೇಷ ಭೂಸ್ವಾಧೀನಾಕಾರಿಗಳು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, ಬೆ೦ಗಳೂರು, ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 


ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ/ಆಸ್ತಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರು ಅಥವಾ ಇತರೇ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿ/ಆಸ್ತಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಉಪ ಆಯುಕ್ತರು (ಭೂಸ್ವಾಧೀನ), 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ/ಆಸ್ತಿಗಳ ವಿಲೇವಾರಿಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿ/ಆಸ್ತಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ(ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳತಕ್ಕದಲ್ಲ. 


ವಿಶೇಷ ಭೂಸ್ವಾಧೀನಾಕಾರಿಗಳು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಕೇಂದ್ರ ಕಛೇರಿ, ನರಸಿಂಹರಾಜು ವೃತ್ತ, ಬೆಂಗಳೂರು. ಇವರ ಕಛೇರಿಯಲ್ಲಿ ಭೂಮಿಗಳ /ಆಸ್ತಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ 
ಇಡಲಾಗಿದೆ. 
ಆಅವುಸಣ ಏತಿ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಚಿಕ್ಕಲಸಂದ್ರ ವಾರ್ಡ್‌ ಸಂಖ್ಯೆ: 183 (ಹಳೆ ವಾರ್ಡ್‌ ನಂ.55) ರ ಇಟ್ಟುಮಡು ಗ್ರಾಮದ ಸ್ವತ್ತಿನ ಸಂಖ್ಯೆ: 2, 2/ಎ (ಹಳೆ ಸರ್ವೆ ನಂ. 6/1, 6/2), 2ನೇ ಮುಖ್ಯರಸ್ತೆ, ಬನಶಂಕರಿ 
3ನೇ ಹಂತ ಇದರಲ್ಲಿ ರಸ್ತೆ ವಿಸ್ತರಣೆ ಮಾಡಲು ಉಪಯೋಗಿಸಿಕೊಳ್ಳಲಾಗಿರುವ ಭಾಗಶಃ ವಿಸ್ತೀರ್ಣವಾದ 625.00 ಚ.ಅ. ಜಾಗವನ್ನು ಭೂಸ್ವಾಧೀನಪಡಿಸಿಕೊಳ್ಳುತ್ತಿದ್ದು, ಸದರಿ ಜಾಗದ ವಿವರ ಈ ಕೆಳಕಂಡಂತೆ ಇದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ೬೬೩ 
























































F ಗ್ರಾಮ, ವಾರ್ಡ್‌ ನಂ., ಭೂಸ್ವಾಧೀನಕ್ಕೆ ಚಕ್ಕುಬಂದಿ 
ದ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ. ಮತ್ತು ಬೇಕಾಗಿರುವ ತರಹೆ 
ಸ್ಪತ್ತಿನ ಸಂಖ್ಯೆ ವಿಸ್ತೀರ್ಣ ಚ.ಅ.ಗಳಲ್ಲಿ ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 
1 2 ತಿ 4 5 6 7 8 9 10 
01 | ಶ್ರೀಮತಿ.ಉಷಾ ಶ್ರೀಕಾ೦ತನ್‌, ಶ್ರೀಮತಿ.ಉಷಾ ಶ್ರೀಕಾ೦ತನ್‌, ಇಟ್ಟಮಡು ಗ್ರಾಮ, 625.00 ಖಾಲಿ ಜಾಗ 
ವಾರ್ಡ್‌ ನಂ.183 (ಹಳೆ ಮತ್ತು ಒಂದು 
ಶ್ರೀಮತಿ. ಸಮು ರಂಗನಾಥನ್‌ | ಶ್ರೀಮತಿ. ನೀಲಾದೇವಿ ಸ್ರ ತ್ತ pe se ಉಳಿಕೆ | ಇಟ್ಟುಮಡು ಚ Ne 
ರ್‌ ಶೆ ಹ = 
ಮತ್ತು ಶ್ರೀ.ಪ್ರದೀಪ್‌ ಶ್ರೀಕಾಂತನ್‌ ರಂಗನಾಥನ್‌ ಮತ್ತು ಶ್ರೀ. ಒಟ್ಟು-625.00 ಸಿ ಸ ಸವಿ ಸ್ತ Ce 
ಪ್ರದೀಪ್‌ ಶ್ರೀಕಾ೦ತನ್‌ ಸರ್ವೆ ನಂ.6/-2, ಸ್ವತ್ತಿನ ಚ.ಅ. ಚ್‌ ಫಂ 
ಸಂಖ್ಯೆ: 2,2ಎ 
ಬೆಂಗಳೂರು. 
ದಿನಾಂಕ: 07-02-2013 
ಉಪ ಆಯುಕ್ತರು (ಭೂಸ್ವಾಧೀನ) 
PD. 32 ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ. 


ಆರ್ಥಿಕ ಸಚಿವಾಲಯ 
ಸಂಖ್ಯೆಆಆಇ 73 ಆಖಳ 2012, ಬೆಂಗಳೂರು, ದಿನಾಂಕ:31.12.2012 
ಅಧಿಕೃತ ಜ್ಞಾಪನ 

ವಿಷಯ: ದಿನಾಂಕ:0101.2012ರಲ್ಲಿದ್ದಂತೆ ಖಜಾನೆ ಇಲಾಖೆಯ ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರು ಹಾಗೂ ಜಿಲ್ಲಾ ಖಜಾನಾಧಿಕಾರಿಗಳ ವೃಂದಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪಕಟಿಸುವ ಬಗ್ಗೆ 

ಉಲ್ಲೇಖ: ಅಧಿಕೃತ ಜ್ಞಾಪನ ಸಂಖ್ಯೆ; ಅಇ 73 ಆಖಇ 2012, ದಿ:08.10.2012 

ಮೇಲೆ ಓದಲಾದ ಅಧಿಕೃತ ಜ್ಞಾಪನದಲ್ಲಿ ಖಜಾನೆ ಇಲಾಖೆಯ ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರು, ಮತ್ತು ಜಿಲ್ಲಾ ಖಜಾನಾಧಿಕಾರಿಗಳ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ, ಈ ಜೇಷ್ಠತಾ ಪಟ್ಟಿಯ ಬಗ್ಗೆ 
ಆಕ್ಷೇಪಣೆಗಳೇನಾದರು ಇದ್ದರೆ ಅಂತಹ ಅಧಿಕಾರಿಗಳು ಈ ಆದೇಶ ಹೊರಡಿಸಿದ ದಿನಾಂಕದಿಂದ 30 ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಸೂಚಿಸಲಾಗಿತ್ತು ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಸ್ವೀಕೃತವಾಗಿರುವುದಿಲ್ಲ. 

ಅದ್ದರಿಂದ ದಿನಾಂಕ:01.01.2012 ರಲ್ಲಿದ್ದಂತೆ ಖಜಾನೆ ಇಲಾಖೆಯ ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರು, ಮತ್ತು ಜಿಲ್ಲಾ ಖಜಾನಾಧಿಕಾರಿಗಳ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅನುಬಂಧ-1,2,3ರಂತೆ 
ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಜಿ. ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ) 
ಆರ್ಥಿಕ ಇಲಾಖೆ(ಆಡಳಿತ & ಮುಂಗಡ) 

























































































೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 
ಅನುಬಂಧ-1 
ಖಜಾನೆ ಇಲಾಖೆ 
1-1-2012 ರಲ್ಲಿದ್ದಂತೆ ಜಂಟಿ ನಿರ್ದೇಶಕರುಗಳ ಅಂತಿಮ ಜೇಷ್ಠತಾ ಪಟ್ಟಿ 
ಸ್ರ ಸಂ ಸಿಬ್ಬಂದಿಯ ಹೆಸರು ಶ್ರೀ.ಶ್ರೀಮತಿ ಜನ್ಮ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಪ್ರಸ್ತುತ ವೃಂದಕ್ಕೆ ನೇಮಕವಾದ /ಬಡ್ತಿ ಹೊಂದಿದ ದಿನಾಂಕ | ಅರ್ಹತಾ ದಿನಾಂಕ 
1 2 3 4 5 6 
1 ಕೆ.ಟಿ.ವಿಜಯಕೃಷ್ಣ ಕುಮಾರ್‌ 06-04-54 15-11-85 12-02-08 12-02-08 
2 ಎಂ.ಪಿ.ರವಿನಾರಾಯಣಗೌಡ 08-08-52 13-01-83 12-02-08 12-02-08 
ಡಿ.ಜಿ.ಪಟಗಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ) 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 
ಅನುಬಂಧ-2 
1-1-2012 ರಲ್ಲಿದ್ದಂತೆ ಉಪ ನಿರ್ದೇಶಕರುಗಳ ಅಂತಿಮ ಜೇಷ್ಠತಾ ಪಟ್ಟ 
ಸ್ರ ಸಂ ಸಿಬ್ಬಂದಿಯ ಹೆಸರು ಶ್ರೀ.ಶ್ರೀಮತಿ ಜನ್ಮ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಪ್ರಸ್ತುತ ವೃಂದಕ್ಕೆ ನೇಮಕವಾದ /ಬಡ್ತಿ ಹೊಂದಿದ ದಿನಾಂಕ(ಸ್ವಪು ಅರ್ಹತಾ ದಿನಾಂಕ 
1 2 4 5 6 7 
1 ಹನುಮಂತಪ್ಪ 01-06-061 21-08-91 19-7-02 19-7-02 
2 ಮೂಲಭಾರತಿ ಪ್ರಕಾಶ್‌ 04-08-54 19-04-85 19-7-02 19-7-02 
3 ಎಂ.ಬಿ.ಸಿದ್ದೇಗೌಡ 08-06-54 15-11-85 19-7-02 19-7-02 
4 ಆರ್‌.ಎಸ್‌.ಉಮಾದೇವಿ 11-08-66 28-05-97 12-02-08 12-02-08 
5 ಟಿ.ವಿ.ಪಾಟೀಲ್‌ 01-08-55 25-07-91 12-02-08 12-02-08 
6 ಸಿ ಪಿ.ಕುಟ್ಟಪ್ಪ 25-07-57 25-07-91 12-02-08 12-02-08 
7 ವ ಭಾಗ್ಯಲಕ್ಷ್ಮಿ 10-06-70 22-07-02 12-02-08 12-02-08 
ಡಿ.ಜಿ.ಪಟಗಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ) 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 














ಭಾಗ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ 


೬೬೫ 





ಅನುಬಂಧ-3 


1-1-2012 ರಲ್ಲಿದ್ದಂತೆ ಜಿಲ್ಲಾ ಖಜಾನಾಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿ 













































































ತ್ರ ಸ ಸಿಬ್ಬಂದಿಯ ಹೆಸರು ಶ್ರೀ.ಶ್ರೀಮತಿ ಜನ್ಮ ದಿನಾಂಕ ಸೇವೆಗೆ ಸೇರಿದ ದಿನಾಂಕ ಪ್ರಸ್ತುತ ವೃಂದಕ್ಕೆ ನೇಮಕವಾದ/ಬಡ್ತಿ ಹೊಂದಿದ ದಿನಾಂಕ ಅರ್ಹತಾ ದಿನಾಂಕ 
3 2 5 6 7 
1 ಅನಂತ ಪ್ರಕಾಶ್‌ 16-10-52 25-06-75 19-06-02 19-06-02 
ಯಶೋಧ.ಎನ್‌ (ಡಿ.ಆರ್‌) 01-06-74 25-017-02 18-07-02 18-07-02 
3 ವಿನಯ ಕುಮಾರ್‌ (ಡಿ.ಆರ್‌) 01-07-75 19-07-02 18-07-02 18-07-02 
ಮುಂದುವರೆದ 8ನೇ ಬ್ಲಾಕ್‌ ದಿನಾಂಕ 19-07-02 ರಿಂದ 15-05-06 
4 ಮಾದಯ್ಯ 13-06-53 26-04-77 23-07-05 23-07-05 
೨ ಹೆಚ್‌.ಎಸ್‌.ಇಂಬ್ರಾಪುರ 14-04-56 02-08-76 23-07-05 23-07-05 
6 ಕೆ. ನಾಗರಾಜ್‌ 06-08-53 07-05-77 23-07-05 23-07-05 
7 ಸುಮ.ಎಸ್‌ (ಡಿ.ಆರ್‌) 07-12-73 25-05-06 15-05-06 15-05-06 
9ನೇ ಬ್ಲಾಕ್‌ ದಿನಾಂಕ 16-05-06 ರಿಂದ 08-12-06 
8 ಮಹಮದ್‌ ಅಸಾದುಲ್ಲಾ ಜುಬೇರ್‌ 20-11-59 20-7-98 24-08-06 24-08-06 
9 ಸುರೇಶ್‌ ವೀರಪ್ಪ ಹಲ್ಯಾಳ 10-08-65 04-04-97 24-08-06 24-08-06 
10 ನಾಗಲಕ್ಷ್ಮಿಎಸ್‌.ವಿ 07-04-69 02-04-97 24-08-06 24-08-06 
1] ಹೆಚ್‌.ಬಿ.ಪುರುಷೋತ್ತಮ ಸಿಂಗ್‌ 17-03-70 27-03-97 24-08-06 24-08-06 
12 ಆರ್‌.ಮಾಲವಿಕ 21-03-70 01-04-97 24-08-06 24-08-06 
13 ಡಿ.ಆರ್‌.ಪಡಿಯಪ್ಪ 01-06-60 04-04-97 24-08-06 24-08-06 
14 ಶಂಕರ ಲಿಂಗಯ್ಯ 01-05-67 05-04-97 24-08-06 24-08-06 
15 ಎಂ.ಆರ್‌.ರಾಜಣ್ಣ (ಡಿ.ಆರ್‌) 10-07-77 22-12-06 08-12-06 08-12-06 
10ನೇ ಬ್ಲಾಕ್‌ 9-12-06 ರಿಂದ 31-12-08 ರವರೆಗೆ 
16 ಕೆ.ಎಸ್‌.ಸುಧಾ 30-11-58 04-04-97 06-10-07 06-10-07 
17 ಕೆ.ಆರ್‌.ಬಾಲಸುಬ್ರಮಣ್ಯ 02-07-57 03-04-97 06-10-07 06-10-07 
18 ಆರ್‌.ಅಲಕಾನಂದ ನಾಡಿಗ್‌ 14-02-58 27-03-97 06-10-07 06-10-07 
19 ಜಿ.ಬಿ.ರಾಜೇಗೌಡ 22-07-60 03-04-97 06-10-07 06-10-07 
20 ಸುಕನ್ಯ 07-03-59 07-04-97 06-10-07 06-10-07 













































































೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 
ಮುಂದುವರೆದ 10ನೇ ಬ್ಲಾಕ್‌ ದಿನಾಂಕ 06-10-07ರಿಂದ 23-12-10 
21 ಮಲ್ಲೇಶಪ್ಪ 01-06-59 27-03-97 23-12-10 23-12-10 
22 ಹೆಚ್‌.ಎನ್‌.ಹೊನ್ನೂರ್‌ ಸಾಜ್‌ 11-10-63 26-03-92 23-12-10 23-12-10 
23 ಅಪ್ಪುರಾಯ ಮಾರುತಿ ಮದಾರಿ 01-04-52 04-04-97 23-12-10 23-12-10 
24 ಮುದ್ದುರಾಜ್‌ 29-03-61 31-03-97 23-12-10 23-12-10 
25 ಅಶೋಕ ವಿಶ್ವನಾಥಪ್ಪವಿ 01-01-64 02-04-97 23-12-10 23-12-10 
26 ಪದ್ಮಾವತಿ.ಜೆ 25-01-61 31-03-97 23-12-10 23-12-10 
27 ಸಿ.ವೆ೦ಕೋಬಿ 06-04-53 19-01-76 23-12-10 23-12-10 
ಡಿ.ಜಿ.ಪಟಗಾರ್‌ 
೧೧.165 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ) 


ಭೂಸ್ವಾಧೀನ ಅಧಿನಿಯಮ 1894 ಸೆಕ್ಷನ್‌ 16(2)ರನ್ವಯ ಕ್ರಮ ಸಂಖ್ಯೆ : ಕಗೃಮಂ : ಭೂಸ್ವಾವಿ : ಮೈ : 68 : 2010-11 ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/1961 ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894 ರ 
ಅನ್ವಯ ಕಲಂ 16 ರ ಪ್ರಕರಣ (2) ಉಪಪ್ರಕರಣ ಮೇರೆಗೆ ಈ ಮುಂದಿನ ಆನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಆಂದರೆ ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ವಸತಿ ಯೋಜನೆಯ ಸಲುವಾಗಿ ಅಧಿಕೃತವಾಗಿ ಸದರಿ 


ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 


ಗೃಹ ಆಯುಕ್ತರವರ ಕಛೇರಿ, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. 
ಅಧಿಸೂಚನೆಯ ಕ್ರಮಾಂಕ : ಕಗೃಮಂ / ಭೂಸ್ವಾವಿ / ಮೈ/ 68/ 2010-11. ದಿನಾಂಕ : 30-11-2012. 


ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


ಜಿಲ್ಲೆ ಮೈಸೂರು. 


ತಾಲ್ಲೂಕು : ಮೈಸೂರು 
[ac] 


ಅನುಸೂಚಿ 


ಹೋಬಳಿ : ಇಲವಾಲ 


ಗಾ ಎಮ ; ಕಲ್ಲೂ ರು ನಾಗನಹಳ್ಳಿ ಕಾವಲ್‌ ಮತ್ತು ಯಲಚಹಳ್ಳಿ 









































ಭೂಪರಿಹಾರ ನೀಡಿರುವ ಭೂಸ್ಲಾಧೀನ ಪಡಿಸಿದ ದಿನಾಂಕ : 
ಕ್ರಸಂ ಸರ್ವೆ ನಂಬರ್‌ ತರಹೆ ಗ್ರಾಮ ಖಾತೆದಾರರು ೫ 
ವಿಸ್ತೀರ್ಣ (ಎ-ಗುಂ) 
2-00 
1. 99/೬. 22 ಖುಷ್ಕಿ ಯಲಚಹಳ್ಳಿ ತಗಡೇಗೌಡ ಬಿನ್‌ ಚನ್ನೇಗೌಡ 17-3-12 
1-27 
2-00 
2; 99/೨. 26 ಖುಷ್ಕಿ ಯಲಚಹಳ್ಳಿ ಬೋರೇಗೌಡ ಬಿನ್‌ ಕಾಳೇಗೌಡ 1-06 22-3-12 
99/೬. 31 ಖುಷ್ಕಿ ಯಲಚೆಹಳ್ಳಿ ಪಾಪೇಗೌಡ ಬಿನ್‌ ಕುಳ್ಳೇಗೌಡ 1-22 24-3-12 
4. 99/೬. 61 ಖುಷ್ಕಿ ಯಲಚಹಳ್ಳಿ ಬೋಮೇಗೌಡ ಬಿನ್‌ ಪಾಪೇಗೌಡ 0-28 18-4-12 
2-00 
5. 99/30ದನಿ ಖುಷಿ ಯಲಚಹಳ್ಳಿ ಸಿದನಾಯಕ 
ಳಃ ಕ) ದ 1-03 






























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ೬೬೭ 
ಭೂಪರಿಹಾರ ನೀಡಿರುವ ಭೂಸ್ವಾಧೀನ ಪಡಿಸಿದ ದಿನಾಂಕ : 
ಕ್ರಸಂ ಸರ್ವೆ ನಂಬರ್‌ ತರಹೆ ಗ್ರಾಮ ಖಾತೆದಾರರು 
ವಿಸ್ತೀರ್ಣ (ಎ-ಗುಂ) 

6. 99/೬. 36 ಖುಷ್ಕಿ ಯಲಚೆಹಳ್ಳಿ ಪುಟ್ಟೇಗೌಡ ಬಿನ್‌ ಸಣ್ಣೇಗೌಡ 1-13 14-2-12 
7. 99/28ದನಿ ಖುಷ್ಕಿ ಯಲಚಹಳ್ಳಿ ಕರೀಗೌಡ ಬಿನ್‌ ಗೆಂಡೇಗೌಡ 1-28 18-8-12 
8. 99/P-33ದನಿ ಖುಷ್ಕಿ ಯಲಚಹಳ್ಳಿ ರಾಮಬೋಯಿ ಬಿನ್‌ ಬೋರಮ್ಮ 2-00 5-7-12 
0. 99/P-33ದನಿ ಖುಷ್ಕಿ ಯಲಚಹಳ್ಳಿ ರಾಮಬೋಯಿ ಬಿನ್‌ ಬೋರಮ್ಮ 1-20 5-7-12 
10. 99/P-28ದನಿ ಖುಷ್ಕಿ ಯಲಚಹಳ್ಳಿ ನಾರಾಯಣಚಾರಿ ಬಿನ್‌ ಕೆಂಪಾಚಾರಿ 0-35 2-8-12 

ಸಿದೇಗೌಡ ಬಿನ್‌ ಸಿದೇಗೌಡ 

ಎ ಎ 
ಮಾದೇಗೌಡ ಬಿನ್‌ ಸಿದೇಗೌಡ 
ಣು 2-07 
11. 14 ಖುಷಿ ಯಲಜಚಹಳ್ಳಿ ಕರಿಗೌಡ ಬಿನ್‌ ಬುಂಡೇಗೌಡ 2-8-12 
ಸ್ಯ ೪ 1-00 

ನಾಗರಾಜು ಬಿನ್‌ ಚಲುವೆಗೌಡ 

ಸ್ವಾಮಿಗೌಡ ಬಿನ್‌ ಚಲುವೆಗೌಡ 

ಸಿದ್ದೇಗೌಡ ಬಿನ್‌ ಸಿದೇಗೌಡ 

೦ಎ ೦ಎ 

ಮಾದೇಗೌಡ ಬಿನ್‌ ಸಿದ್ದೇಗೌಡ 
12, 14 ಖುಷ್ಕಿ ಯಲಚಹಳ್ಳಿ ಕರಿಗೌಡ ಬಿನ್‌ ಬುಂಡೇಗೌಡ 2-8-12 

ನಾಗರಾಜು ಬಿನ್‌ ಚಲುವೆಗೌಡ 

ಸ್ವಾಮಿಗೌಡ ಬಿನ್‌ ಚಲುವೆಗೌಡ 
13. 99/39 ಖುಷ್ಕಿ ಯಲಜಹಳ್ಳಿ ಅನಂತ ಬಿನ್‌ ಲೇಟ್‌ ಅಣ್ಣೇಗೌಡ 1-35 5-9-12 
14. 99/39K ಖುಷ್ಕಿ ಯಲಚಹಳ್ಳಿ ಜಯಮ್ಮ ಕೋಂ ಲೇಟ್‌ ಶಿವೇಗೌಡ 1-35 5-9-12 
15. 99/ P6 ಖುಷ್ಕಿ ಯಲಚೆಹಳ್ಳಿ ತಮ್ಮಣ್ಣಚಾರಿ ಬಿನ್‌ ಲೇಟ್‌ ನರಸಿಂಹಚಾರಿ 0-13 5-9-12 
16. 09/೧6 ಖುಷ್ಕಿ ಯಲಚೆಹಳ್ಳಿ ಆನಂದ ಬಿನ್‌ ಲೇಟ್‌ ಶ್ರೀನಿವಾಸಚಾರಿ 0-13 24-9-12 
17. 09/೧6 ಖುಷ್ಕಿ ಯಲಚಹಳ್ಳಿ ಭಾಗ್ಯಮ್ಮ ಕೋಂ ಲೇಟ್‌ ಚಿಕ್ಕಣ್ಣಚಾರಿ 0-13 29-9-12 
18, 09/೧0 ಖುಷ್ಕಿ ಯಲಚೆಹಳ್ಳಿ ಚಂದ್ರಶೇಖರ್‌ ಬಿನ್‌ ಲೇಟ್‌ ನಂಜುಂಡೇಗೌಡ 0-20 30-10-12 
19. 99/42 ಖುಷ್ಕಿ ಯಲಚಹಳ್ಳಿ ಚಂದ್ರಶೇಖರ್‌ ಬಿನ್‌ ಲೇಟ್‌ ನಂಜುಂಡೇಗೌಡ 1-14 9-5-12 
20. 99/42 ಖುಷ್ಕಿ ಯಲಚೆಹಳ್ಳಿ ಚಂದ್ರಶೇಖರ್‌ ಬಿನ್‌ ಲೇಟ್‌ ನಂಜುಂಡೇಗೌಡ 2-00 9-5-12 




























































































೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 
ಭೂಪರಿಹಾರ ನೀಡಿರುವ ಭೂಸ್ಲಾಧೀನ ಪಡಿಸಿದ ದಿನಾಂಕ : 
ಕ್ರಸಂ ಸರ್ವೆ ನಂಬರ್‌ ತರಹೆ ಗ್ರಾಮ ಖಾತೆದಾರರು ಸ 
ವಿಸ್ತೀರ್ಣ (ಎ-ಗುಂ) 
ಸಿದ್ದಮ್ಮ ಕೋಂ ದೇವೇಗೌಡ 2-00 
21. 99/P12 ಖುಷ್ಕಿ ಯಲಜಚಹಳ್ಳಿ ಇ 29-6-12 
¥ ದ್ಯಾವಪ್ಪ ಬಿನ್‌ ಚನ್ನಂಕೆಗೌಡ 1-23 
2-00 
22. 00/30 ಖುಷ್ಕಿ ಯಲಚಹಳ್ಳಿ ಪುಟ್ಟೇಗೌಡ ಬಿನ್‌ ಬಲಮುರಿನಿಂಗೇಗೌಡ 0-30 19-6-12 
1-00 
23. 99/P37 ಖುಷ್ಕಿ ಯಲಚೆಹಳ್ಳಿ ಪುಟ್ಟಸ್ವಾಮೇ ಬಿನ್‌ ಪಾಪೇಗೌಡ 13-4-12 
1-00 
ನಿಂಗೇಗೌಡ ಬಿನ್‌ ವೆಂಕಟೇಗೌಡ 1-32 
24. 00/೧7 ಖುಷ್ಕಿ ಯಲಚಹಳ್ಳಿ 12-4-12 
ತಿಮ್ಮೇಗೌಡ ಬಿನ್‌ ವೆಂಕಟೇಗೌಡ 1-32 
25. 09/21-01 ಖುಷ್ಕಿ ಯಲಚೆಹಳ್ಳಿ ಕಾಳಮ್ಮ ಕೋಂ ನರಸಿಂಹೇಗೌಡ 1-00 26-4-12 
26. 99/P9 ಖುಷ್ಕಿ ಯಲಚಹಳ್ಳಿ ವೈರಮೂಡಿ ಬಿನ್‌ ಚಿಟ್ಟಿಗೌಡ 1-32 4-5-12 
27. 00/04 ಖುಷ್ಕಿ ಯಲಚೆಹಳ್ಳಿ ವೈರಮೂಡಿ ಬಿನ್‌ ಚಿಟ್ಟಿಗೌಡ 1-32 4-5-12 
28. 09/37 ಖುಷ್ಕಿ ಯಲಚೆಹಳ್ಳಿ ದೇವೇಗೌಡ ಬಿನ್‌ ಚನ್ನಂಕೆಗೌಡ 1-20 29-6-12 
20. 9/1 ಖುಷ್ಕಿ ಯಲಚೆಹಳ್ಳಿ ಸುಶೀಲ ಕೋಂ ಸ್ವಾಮಿಗೌಡ 1-19 23-2-12 
30. 9/2 ಖುಷ್ಕಿ ಯಲಚೆಹಳ್ಳಿ ಸಿದ್ದಮ್ಮ ಕೋಂ ಲೇಟ್‌ ದೇವೇಗೌಡ 1-31 23-2-12 
31. 10/1 ಖುಷ್ಕಿ ಯಲಚಹಳ್ಳಿ ಸಿದ್ದಮ್ಮ ಕೋಂ ಸಣ್ಣೇಗೌಡ 2-00 18-1-12 
32. 10/3 ಖುಷ್ಕಿ ಯಲಚಹಳ್ಳಿ ಶೆಟ್ಟಿಗೌಡ ಬಿನ್‌ ಮಂಚೇಗೌಡ 0-30 24-3-12 
ಕರಿಗೌಡ ಬಿನ್‌ ಶಿವೇಗೌಡ 2-00 
33. 145 ಖುಷ್ಕಿ ಯಲಚಹಳ್ಳಿ 19-1-12 
ಚಿಕ್ಕದೊಣ್ಣೇಗೌಡ 1-00 
2-00 
34. 121 ಖುಷ್ಕಿ ಯಲಚೆಹಳ್ಳಿ ರಾಚೇಗೌಡ ಬಿನ್‌ ನಂಜೇಗೌಡ 1-39 21-6-12 
35. 9/1 ಖುಷ್ಕಿ ಯಲಚಹಳ್ಳಿ ಸುಶೀಲಮ್ಮ ಕೋಂ ಸ್ಟಾಮಿಗೌಡ 1-20 13-2-12 
36. 9/2 ಖುಷ್ಕಿ ಯಲಚೆಹಳ್ಳಿ ಸಿದ್ದಮ್ಮ ಕೋಂ ಲೇಟ್‌ ದೇವೇಗೌಡ 2-00 13-2-12 
37. 93 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ ಭದ್ರಯ್ಯ, ಕರಿಯಯ್ಯ 2-07 16-12-11 
2-00 
38. 04 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಚಲುವೇಗೌಡ ಬಿನ್‌ ಬೆಟ್ಟೇಗೌಡ io 2-4-12 
39. 06 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ರಾಮಾಚಾರಿ ಬಿನ್‌ ನರಸಿಂಹಚಾರಿ 1-00 21-6-12 































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ೬೬೯ 
ಭೂಪರಿಹಾರ ನೀಡಿರುವ ಭೂಸ್ಲಾಧೀನ ಪಡಿಸಿದ ದಿನಾಂಕ : 
ಕ್ರಸಂ ಸರ್ವೆ ನಂಬರ್‌ ತರಹೆ ಗ್ರಾಮ ಖಾತೆದಾರರು ತ ಬಜ ಈ 
40. 97 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮಾಹಿಗೌಡ 4-00 19-1-12 
41, 98 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ನಾರಾಯಣಗೌಡ 4-00 16-01-12 
42. 54/ರ ಪೈಕಿ ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ನಾಗರಾಜಶೆಟ್ಟಿ ಬಿನ್‌ ಜವರಶೆಟ್ಟಿ ಎ 3-8-12 
ಸ 1-02 
43. 54/ರ ಪೈಕಿ ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಪುರಷಯ್ಯ ಬಿನ್‌ ಜವರಯ್ಯ 1-02 10-4-12 
44. 54/2೨. 1 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ ಸ Use 17-3-12 
45. 54/4 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮರಿಯಮ್ಮ ಕೋಂ. ಲೇ.ಭೈರೇಗೌಡ 2-38 24-2-12 
46. 54/3 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಪಾಪೇಗೌಡ ಬಿನ್‌ ಕೇಂಗೇಗೌಡ ೨-00 25-2-12 
47. 54/5 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಚಿಕ್ಕಬೋರಯ್ಯ ಬಿನ್‌ ಜವರಯ್ಯ 3-25 20-3-12 
48. 54/1 2.3 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಸಣ್ಣಯ್ಯ ಬಿನ್‌ ಬೆಟ್ಟಯ್ಯ 2-36 3-2-2012 
49. 54/7 ೩.2 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮಹದೇವ ಬಿನ್‌ ಜವರೇಗೌಡ 1-39 28-3-12 
50. 57 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ ಜಯಮ್ಮ ಕೊಂ ಗೋವಿಂದೇಗೌಡ 1-21 24-2-2012 
51. 54/8 ೩.2 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮಹದೇವಮ್ಮ ಕೋಂ.ಲೇ.ವೆಂಕಟೇಶ್‌ 1-19 28-3-12 
52. 54/13 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಬೊಮ್ಮಮ್ಮ ಕೋಂ. ನಿಂಗಯ್ಯ 2-20 29-6-12 
53. 54/೩1 ೩.೦2 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಚಿಕ್ಕಜವರಯ್ಯ ಬಿನ್‌ ಬೋರಯ್ಯ ೨-25 20-3-12 
54. 54/8872 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಗೋವಿಂದೇಗೌಡ ಬಿನ್‌ ಚಿಕ್ಕತಮ್ಮೇಗೌಡ 1-19 26-4-12 
55. 54/40 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಬೊಮ್ಮಯ್ಯ ಬಿನ್‌ ಕರಿಕಾಳಯ್ಯ 10-4-12 
56. 54/33 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಕಮಲಮ್ಮ ಕೋಂ. ಲೇ ತಮ್ಮಣ್ಣ 2-00 21-9-12 
57. 54/33 ಖುಷ್ಕಿ ಕಲ್ಲೂರುನಾಗನಹಳ್ಳಿಕಾವಲ್‌ ರವಿ ಬಿನ್‌ ಲೇ ತಮ್ಮಣ್ಣ 0-34 21-9-12 
58. 54/2೩15 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಚಿಕ್ಕತಾಯಮ್ಮ ಕೋ ಜವರಯ್ಯ 3-00 
59. 54/36-72 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮಹದೇವಮ್ಮ ಕೋಂ.ಲೇ.ವೆಂಕಟೇಶ್‌ (i 1-8-12 








































































































೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 
ಭೂಪರಿಹಾರ ನೀಡಿರುವ ಭೂಸ್ವಾಧೀನ ಪಡಿಸಿದ ದಿನಾಂಕ : 
ಕ್ರಸಂ ಸರ್ವೆ ನಂಬರ್‌ ತರಹೆ ಗ್ರಾಮ ಖಾತೆದಾರರು 
ವಿಸ್ತೀರ್ಣ (ಎ-ಗುಂ) 
2-00 
60. 54/210 a2 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಗವಿಯಯ್ಯ ಬಿನ್‌ ಅಂದಾನಯ್ಯ 0-32 28-6-12 
61. 54/ರ ಪೈಕಿ ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ವೆಂಕಟೇಗೌಡ ಬಿನ್‌ ನೊಜ್ಜೆ ಗೌಡ 1-35 20-6-12 
62. 54/37 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮಂಚಮ್ಮ ಕೋಂ.ಕರಿಯಯ್ಯ 2-32 6-3-2012 
2-00 
63. 54/10 A ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಆರ್‌.ತಮ್ಮಣ್ಣೇಗೌಡ ಬಿನ್‌ ರಾಮೇಗೌಡ 1-37 31-7-12 
2-00 
64. 54/15 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ರಾಜೇಗೌಡ ಬಿನ್‌ ಕೆಂಗೇಗೌಡ 2-00 23-6-12 
65. 54/38 ೩ 2 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮರಿಯಮ್ಮ ಕೋಂ. ಲೇ.ಭೈರೇಗೌಡ 2-00 16-3-12 
66. 54/p-p8 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ನಿಂಗಮ್ಮ ಕೋಂ ಜವರಯ್ಯ 2-00 4-5-12 
ಲಕ್ಷ್ಮಮ್ಮ ಕೋಂ ಸೋಮೇಗೌಡ 2-00 
67. 54/12 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಲಕ್ಷ್ಮಮ್ಮ ಕೋಂ ಸೋಮೇಗೌಡ 25-7-12 
pA 2-00 
ಲಕ್ಷ್ಮಮ್ಮ ಕೋಂ ಸೋಮೇಗೌಡ 
68. 54/33 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಕಮಲಮ್ಮ ಕೋಂ ತಮ್ಮಣ್ಣ 2-00 21-0-12 
2-00 
ಬೋರೇಗೌಡ ಬಿನ್‌ ಸಿದೇಗೌಡ 
60. 56 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ ನ 2-00 17-3-12 
ಬ್ಲ kx ರಾಮೇಗೌಡ ಬಿನ್‌ ಬೋರೇಗೌಡ 
1-20 
1-20 
70. 54/23 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಲಕ್ಷ್ಮಮ್ಮ ಕೋಂ ಮಂಚನಾಯಕ 29-6-12 
KN 1-20 
ಸಣ್ಣೇಗೌಡ ಬಿನ್‌ ಲೇಟ್‌ ವೆಂಕಟೇಗೌಡ ಬಿನ್‌ ಲೇಟ್‌ 
1; ವಿನಿ ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ ಆ 2-25 11-5-12 
dk ತಿಮ್ಮೇಗೌಡ 
72. 54 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ರಾಜಮ್ಮ ಕೋಂ ಕಂಡೇಗೌಡ 1-30 25-6-12 
2-00 
73. 54/3602 ಖುಷ್ಕಿ ಕಲ್ಲೂರುನಾಗನಹಳ್ಳಿ ಕಾವಲ್‌ | ಮಹದೇವಮ್ಮ ಕೋಂ ವೆಂಕಟೇಶ್‌ 1-00 1-8-12 
ಒಟ್ಟು :- 164-22 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
೧೧.9 ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ೬೭೧ 





URBAN DEVELOPMENT SECRETARIAT 
NO.UDD/503/MNX/2012 BANGALORE, DATED:03.01.2013 
NOTIFICATION 
In exercise of the powers conferred by sub-section(1) of Section-48 of the Land Acquisition Act-1894 (Central Act-1894) the Government of Karnataka hereby withdrawn from acquisition the lands 
specified below in respect of which the Preliminary Notification was published in the Karnataka Gazette dated:17-01-1985 in Part-lll-1 at pages from 10 10 36 vide Notification No.HUD/295/MNX/84, 


dated.15-12-1984 and Final Notification No.HUD 444 MNX 1986 dated:28-11-1986 was published in the Karnataka Gazette dated:25-12-1986 under Sub-section(1) of Section-19 of BDA Act-1976 


(Karnataka Act-12 of 1976) for formation of layout Called “BETWEEN HOSUR ROAD AND SARJAPURA ROAD” in order to implement the orders of the Hon'ble High Court in WP No.736/2011 (LA-BDA) 
Dtd.31.01.2011 subject to the following condition. 


1) The land used for formation of road in the scheduled property shall be let-out free of cost to the Bangalore Development Authority without seeking any compensation for the land. 


2) No change of land use is permitted. 


















































SCHEDULE. 
DISTRICT: BANGALORE TALUK: SOUTH HOBLI: BEGUR VILLAGE: AGARA. 
SL. Name of the Sy. No. Dry/ Total Kharab Remaining Asses-- Extent Extent 
No. Khatedar/Anubhavadar Wet/ Extent Extent sment Acquired with BOUNDARIES 
Sri/Smt. Garden drawn 
East West North South 
A-G A-G A-G Rs.PS. A-G A-G Sy.No Sy. No Sy.No Sy.No 
1 Muniyappa Bin Balareddy 3/3 Dry 0-32 0-01 0-31 1-2-0 0-32 0-17 66 02 Road 74 
Total 0-17 

















TOTAL EXTENT WITH DRAWN 17 GUNTAS ONLY (Seventeen Guntas only). 


By Order and in the name of the Governer of Karnataka 
S.Chandrappa 
Under Secretary to Government 


R.173 Urban Development Department 


೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 





ಸಹಕಾರ ಸಂಘಗಳ ಉಪ-ನಿಬಂಧಕರು ಶಿವಮೊಗ್ಗ ಜಿಲ್ಲೆ ಕುವೆಂಪು ರಸ್ತೆ ಜಿಲ್ಲಾ ಪಂಚಾಯತ್‌ ಪಕ್ಕ ಶಿವಮೊಗ್ಗ. 
ವಿಷಯ:- ನಿಷ್ಠಿಯಗೊಂಡಿರುವ ಶ್ರಿ ಶ್ರೀ ಬಾಪೂಜಿ ಹತ್ತಿ ಕೈಮಗ್ಗ ನೇಕಾರರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ನಿ. ಬಟ್ಟೆಮಲ್ಲಪ್ಪ 
ಹೊಸನಗರ ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ 
ಉಲ್ಲೇಖ:- 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ-ವಿಭಾಗ, ಸಾಗರರವರ ಪತ್ರ ಸಂ. ಸನಿಶಿ 25/ಎಲ್‌ಕ್ಕೂಡಿ/ಡಿಎಲ್‌ 
ಸ್‌/ಸಿಆರ್‌-01/12-13 ದಿನಾ೦ಕ: 18-09-2012. ಈ ಕಚೇರಿಗೆ ಸ್ವೀಕೃತಿ ದಿನಾ೦ಕ: 05-11-2012. 


2. ಈ ಕಚೇರಿಯ ಕಾರಣ ಕೇಳಿ ನೋಟಿಸು ಸಂ:- ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌-12-13. ದಿನಾಂಕ: 
10-12-2012. 


3. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ-ವಿಭಾಗ, ಸಾಗರ ರವರ ಪತ್ರ ಸಂ. ಎಆರ್‌ 25/ಎಲ್‌ 
ಕ್ಯೂಡಿ/ಸಿಆರ್‌-/12-13 ದಿನಾಂಕ: 26-12-2012. 


ಪ್ರಸ್ತಾವನೆ:- 

ನಿಷ್ಠಿಯಗೊಂಡಿರುವ ಶ್ರೀ ಬಾಪೂಜಿ ಹತ್ತಿ ಕೈಮಗ್ಗ ನೇಕಾರರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ನಿ, ಬಟ್ಟೆಮಲ್ಲಪ್ಪ ಹೊಸನಗರ 
ತಾಲ್ಲೂಕು ಈ ಸಹಕಾರ, ಸಂಘವನ್ನು ಸಮಾಪನೆಗೊಳಿಸಲು ಉಲ್ಲೇಖ (1)ರ ಪತ್ರದೊಂದಿಗೆ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಸಾಗರ ರವರು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೋಂದಣಿ ಸಂಖ್ಯೆ ಹೆಚ್‌ಸಿಎಸ್‌/ಹೆಚ್‌/ನೋಂದಣಿ/21598/94-95 ದಿನಾಂಕ: 29-08-1994 ರಂದು 
ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 


ಸಂಘವು ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು ಕಾರ್ಯನಿರ್ವಹಿಸದೆ ಯಾವುದೇ ವ್ಯವಹಾರ ನಿರ್ವಹಿಸದೆ ಸ್ಥಗಿತಗೊಂಡ 
ಹಿನ್ನಲೆಯಲ್ಲಿ, ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ-ವಿಭಾಗ, ಸಾಗರ,ರವರು ಉಲ್ಲೇಖ (1ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪರಿಗಣಿಸಿ ಈ ಕಚೇರಿಯಿಂದ ಉಲ್ಲೇಖ (2) ರ ಪತ್ರದಲ್ಲಿ ಕಾರಣ ಕೇಳಿ ನೋಟಿಸ್‌ನ್ನು ಆಡಳಿತ ಮಂಡಳಿ 
ಸದಸ್ಯರಿಗೆ ನೀಡಲಾಗಿತ್ತು. ಸದರಿ ಕಾರಣ ಕೇಳಿ ನೋಟಸ್‌ನ್ನು ಜಾರಿ ಮಾಡಿ ಉಲ್ಲೇಖ (3)ರ ಪತ್ರದೊಂದಿಗೆ ಸ್ವೀಕೃತಿಯನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಸಾಗರ ರವರು ಸಲ್ಲಿಸಿರುತ್ತಾರೆ. ಸದರಿ ಕಾರಣ ಕೇಳಿ ನೋಟಿಸ್‌ನ್ನು 06 ಆಡಳಿತ ಮಂಡಳಿ ಸದಸ್ಯರು ಸ್ವೀಕರಿಸಿರುತ್ತಾರೆ. 03 ಆಡಳಿತ ಮಂಡಳಿ 
ಸದಸ್ಯರು ವಿಳಾಸದಲ್ಲಿ ಇರುವುದಿಲ್ಲ. ಕಾರಣ ಕೇಳಿ ನೋಟಿಸ್‌ಗೆ ಯಾವುದೇ ಆಡಳಿತ ಮಂಡಳಿ ಸದಸ್ಯರಿಂದ ಆಕ್ಷೇಪಣೆಯಾಗಲೀ ಸಮಜಾಷಿಕೆಯಾಗಲೀ 
ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಸಂಘವನ್ನು ಮುನ್ನೆಡಿಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದಿರುವುದನ್ನು ಪರಿಗಣಿಸಿ, ಸಂಘವನ್ನು 
ಸಮಾಪನೆಗೊಳಿಸುವ ಬಗ್ಗೆ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಕ್ಕೆ 


ಸಂ.ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌- /2012-13. ದಿನಾಂಕ: 31-12-2012. 
ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 72 (2) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2011 
ಬೆಂಗಳೂರು ದಿನಾಂಕ:17-02-2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಶೋಕ ವೆಂ. ಮೊರಬ ಸಹಕಾರ ಸಂಘಗಳ ಉಪ-ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ನಿಷ್ಠಿಯಗೊಂಡಿರುವ ಶ್ರೀ ಬಾಪುಜಿ ಹತ್ತಿ ಕೈಮಗ್ಗ ನೇಕಾರರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ ನಿ, 
ಬಟ್ಟೆಮಲ್ಲಪ್ಪ ಹೊಸನಗರ ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ರಂತೆ 
ಶ್ರೀ ಕೆ.ಜಿ. ನವೀನಕುಮಾರ್‌ ಸಹಕಾರ ಸಂಘಗಳ ನಿರೀಕ್ಷಕರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ ಸಾಗರ ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 


ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸತಕ್ಕದ್ದು. ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ನಿಯಮ 33 ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, ಸಂಘದ ಇತ್ತೀಚಿನ ಲೆಕ್ಕ 
ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಸಂಘದ ನೋಂದಣಿ 
ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸುವುದು. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ: 31-12-2012. ರಂದು ನೀಡಲಾಗಿದೆ. 
ಅಶೋಕ ವೆಂ.ಮೊರಬ 
೧೯,75 ಸಹಕಾರ ಸಂಘಗಳ ಉಪ-ನಿಬಂಧಕರು, 
5/0.10 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ೬೭೩ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಚೇರಿ, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಅಧಿಸೂಚನೆ 
ಕ್ರಮಾಂಕ ಕಗೃಮಂ/ಭೂಸ್ವಾವಿ/ತು/51/2006-07, ದಿನಾಂಕ: 20-07-2012 
ಭೂಸ್ವಾಧೀನ ಅಧಿನಿಯಮ 1894 ಸೆಕ್ಷನ್‌ 16(2) ರನ್ವಯ ಕ್ರಮ ಸಂಖ್ಯೆ: ಕಗೃಮಂ.ಭೂಸ್ವಾವಿ/ತು/51/2006-07, ದಿನಾಂಕ: 20-07-2012, 

ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/1961 ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ ಅನ್ವಯ ಕಲಂ 16ರ ಪ್ರಕರಣ (2) 
ಉಪಪ್ರಕರಣ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕರ್ನಾಟಕ ಗೃಹ ಮಂಡಳಿ, 
ಬೆಂಗಳೂರು ವಸತಿ ಯೋಜನೆಯ ಸಲುವಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ 
ಮೂಲಕ ಪ್ರಕಟಿಸಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು, ತಾಲ್ಲೂಕು:ತುಮಕೂರು, ಹೋಬಳಿ: ಗೂಳೂರು, ಗ್ರಾಮ: ಗೂಳೂರು 
ವಿಸ್ತೀರ್ಣ 
ಕ್ರಸಂ ಸರ್ವೆ.ನಂ ತರಹೆ ಡೆ ವಶಪಡಿಸಿಕೊಂಡ ದಿನಾಂಕ 
ಎ-ಗುಂ 
I 131 ಖುಷ್ಕಿ 5-35 16.03.2012 
132/ 3-00 
2 ಖುಷ್ಕಿ 16.03.2012 
132/4 0-10 
3 132/6 ಖುಷ್ಕಿ 0-05 08.05.2012 
17.03.2012 
4 134/2 ಖುಷ್ಕಿ 2-04 
05.05.2012 
0-30 18.03.2012 
5 135/1 ಖಷಿ 
ತ 0-01 (ಖ) 19.03.2012 
135/4A1 1-28 
6 ಖುಷ್ಕಿ 16.03.2012 
135/4 A3 0-24 
0-24 21.03.2012 
7 137/2 ಖಷಿ 
ತ 0-02 (ಖ) 22.03.2012 
8 137/1 ಖುಷ್ಕಿ 3-02 09.05.2012 
9 137/3 ಖುಷ್ಕಿ 0-22 08.05.2012 
20.03.2012 
10 137/4 ಖುಷ್ಕಿ 1-19 
08.05.2012 
1 137/5 ಖುಷ್ಕಿ 0-32 20.03.2012 
0-16 
12 137/6 ಖುಷ್ಕಿ 20.03.2012 
0-01 (ಖ) 
0-28 
13 137/7 ರಪೈಕಿ ಖುಷ್ಕಿ 18.03.2012 
0-01 (ಖ) 
3-13 
14 137/8 ಖುಷ್ಕಿ 21.03.2012 
0-04 (ಖ) 
15 138/1 ಖುಷ್ಕಿ 1-30 21.03.2012 
3-01 
16 142/1 ಖುಷ್ಕಿ 0-04 (ಖ) 21.03.2012 























೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 



































ವಿಸ್ತೀರ್ಣ 
ಕ್ರಸಂ ಸರ್ವೆ.ನಂ ತರಹೆ ಕ ವಶಪಡಿಸಿಕೊಂಡ ದಿನಾಂಕ 
ಎ-ಗುಂ 
3-32 17.03.2012 
17 143/ ಖುಷಿ 
ಕ 0-06 (ಖ) 18.03.2012 
5-19 
18 143/2 ಖುಷ್ಕಿ ಚ 09.05.2012 
0-09 (ಖ) 
19 144/4 ಖುಷ್ಕಿ 1-12 21.03.2012 
20 145/1 ಖುಷ್ಕಿ 1-32 20.03.2012 
3-23 17.03.2012 
21 145/4 ಖುಷಿ 
ಇ 0-07 (ಖ) 08.05.2012 
45-00 
ಒಟ್ಟು 
0-33 (ಖ) 














ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
೧೧.38 ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು. 


ಮುದ್ರಣ, ಲೇಖನ ಸಾವಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ ಸರ್ಕಾರಿ ಕೇಂದ್ರ ಪುಸ್ತಕ ಮಳಿಗೆ, 
ಬಹುಮಹಡಿ ಕಟ್ಟಡ, ಬೆಂಗಳೂರು-01 
ಅಧಿಸೂಚನೆ 
2012-13ನೇ ಸಾಲಿನ ವಾರ್ಷಿಕ ದಾಸ್ತಾನು ಪರಿಶೀಲನೆಯ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ಸರ್ಕಾರಿ ಕೇಂದ್ರ ಪುಸ್ತಕ ಮಳಿಗೆಯಲ್ಲಿ ದಿನಾಂಕ: 
01-04-2013 ರಿಂದ 22-04-2013ರವರೆಗೆ ಎಲ್ಲಾ ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ಕಛೇರಿಗಳಿಗೆ ಪುಸ್ತಕ ಮತ್ತು ಪ್ರಕಟಣೆಗಳ ಮಾರಾಟವನ್ನು 
ನಿಲ್ಲಿಸಲಾಗುತ್ತಿದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 
ಎಂ. ರವಿಶಂಕರ್‌ 
ನಿರ್ದೇಶಕರು 


OFFICE OF THE DIRECTOR OF PRINTING, STATIONERY AND PUBLICATIONS, GOVERNMENT 
CENTRAL BOOK DEPOT, M.S.BUILDING, BANGALORE-01 
NOTIFICATION 
It is hereby notified for the information of all public and Government office’s that there will be no sales of Books & publications 
from the Government Book Depot, Bangalore from Date: 01-04-2013 to 22-04-2013 (both days inclusive) on account of Annual Stock 
Verification for the year 2012-13 
M. Ravishankar, 

PR.176 Director 


PROCEEDINGS OF THE ADVOCATE GENERAL FOR KARNATAKA 


HIGH COURT BUILDING, BANGALORE-560 001 
NOTIFICATION 
PREAMBLE : 


1. Consequent upon the retirement of Shri P.S. Sreenivasa Bhatrachar, Section Officer, One Post of Section Officer has 
fallen vacant and it needs to be filled up by way of promotion from the feeding cadre of Stenographers. 


2. The Government vide its Order No. DPAR 75 SayNayNe 2010 dated 19-5-2010 has constituted the concerned Head of 
the Department as the Authority to promote the Officials to Group B Posts under the State Civil Services. Thus, the Advocate General 
being the Head of the Department of Advocate General, is the competent Authority to effect promotion to the one existing post of 
Section Officer, which is a Group B Post under the State Civil Services. 


3. In the above circumstances, the learmed Advocate General has first considered the case of Shri L. Balaraju, 
Stenographer, who is Seniormost in the cadre of Stenographers. Since the said one Post is unreserved and that Shri L. Balaraju has 
the required eligibility, qualifications and necessary merit, the learned Advocate General after considering all the necessary materials 
on record, has passed orders on 15 -11- 2012 to promote Shri L. Balaraju as Section Officer against the one existing Post of Section 
Officer. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ೬೭೫ 





OFFICE ORDER NO. 188/AG/EST/2012-13, DATED 315 DECEMBER 2012 


Shri L. Balaraju, who is working as Stenographer in the Head Office of the Advocate General, Bangalore is promoted to the 
Post of Section Officer in the pay-scale of Rs.22,800 - 43,200 and posted to the Supreme Court Section, Office of the Advocate 
General, Bangalore against the one existing Post of Section Officer with immediate effect. 


By Order of the Advocate General 
M. KRISHNAPPA, 


P.R. 128 A ಕ ಪ 
Administrative Officer 


5/ C.25 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- 
CLARIFICATION UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on ‘Curd, Butter 
Milk and Lassi’ -reg. 


Read : Application dated: 22-10-2012 of Sri Perpetua Kumar., General Manager, Mis. The Indian Hotels 
Company Lid, Unit: Vivanta By Taj, Yeshwantpur, Bangalore. 
(TIN 29260791874). 
In the application cited above of Sri. Sri Perpetua Kumar, General Manager, M/s. The Indian Hotels Company Ltd, Unit: 
Vivanta By Taj, No.2275, Yeshwantpur, Tumkur Road, Bangalore-560022 has sought clarification regarding the rate of tax applicable 
on ‘Curd, Butter Milk and Lass!'. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. |! is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 

3. Hence the following clarification is issued. 

CLARIFICATION NO.CLR.CR.140/12-13, DATED 31-01-2013 

It is clarified that ‘Curd and Butter Milk’ are exempted from VAT as per SI.No.19 of | Schedule to the KVAT Act, 2003 and 

‘Lassi’ is liable to tax at 14.5% from 01.08.2012 under Section 4(1)(b)(iii) of the Karnataka Value Added Tax Act,2003. 


YOGENDRA TRIPATHI, 
P.R. 129 Commissioner of Commercial Taxes, 
S/ C.100 (Karnataka), Bangalore. 


ಆಯುಕ್ತರ ಕಾರ್ಯಾಲಯ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ, 
2ನೇ ಮಹಡಿ, ಶ್ರೀ ಮಲೈಮಹದೇಶ್ವರ ವಾರ್ತಾಭವನ, ಆಲೂರು ವೆಂಕಟರಾವ್‌ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಸಿಬ್ಬಂದಿ 2 ಸಿಆರ್‌ 41/05-06, ಬೆಂಗಳೂರು, ದಿನಾಂಕ 29-12-2012 
ಅಧಿಸೂಚನೆ ಸಂಖ್ಯೆ : ಸಿಬ್ಬಂದಿ 1 ಸಿಆರ್‌ 41/2005-06, ದಿನಾಂಕ 21-08-2010ರ ಕ್ರಮಾಂಕ (2)ರ ಕಲಂ (3) ಮತ್ತು (4) ರಲ್ಲಿ 
ಅನುಕ್ರಮವಾಗಿ ಕಂಡುಬರುವ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಮುಜರಾಯಿ ಸಹಾಯಕರು ಎಂಬ ಪದಕ್ಕೆ ಬದಲಾಗಿ ತಹಸೀಲ್ದಾರ್‌, ಜಿಲ್ಲಾಧಿಕಾರಿಗಳ 
ಕಛೇರಿ, ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಪ್ರಥಮ ದರ್ಜೆ ಸಹಾಯಕರು ಎಂದು ಓದಿಕೊಳ್ಳತಕ್ಕದ್ದು. 


(ಕ.ಪ್ರಆ.ಮೇ) 
ಎಸ್‌.ಟಿ. ಸುಧಾ, 
PR. 160 ಕೇಂದ್ರ ಸ್ಥಾನಿಕ ಸಹಾಯಕರು, 
S/ C.5 


ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ. 


೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೮, ೨೦೧೩ ಭಾಗ ೩ 





ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಗದಗ ಜಿಲ್ಲೆ, ಗದಗ ಇವರ ನ್ಯಾಯಾಲಯದಲ್ಲಿ 
ಸಂ. ಕಾಅಗ/ಕಾನಪ/ಎಫ್‌-44/2012, 776, ದಿನಾಂಕ 10-12-2012 


ಅರ್ಜಿದಾರರು ಪ್ರತಿವಾದಿಗಳು 


1. ಶ್ರೀಮತಿ ನಾಗರತ್ನ ಕೋಂ. ಬಸಪ್ಪ ಮುರಾರಿ, ದಿ ಅಸಿಸ್ಟೆಂಟ್‌ ಎಕ್ಸಿಕ್ಕ್ಯೂಟೀವ್‌ ಇಂಜಿನಿಯರ್‌, ಸಬ್‌ 
2. ಕು. ದೀಪಾ ತಂದೆ : ಬಸಪ್ಪ ಮುರಾರಿ ವಯಾ: 16 ವರ್ಷ ಡಿವಿಜನ್‌, ಹೆಸ್ಕಾಂ, ಗದಗ ಜಿಲ್ಲೆ, ಗದಗ. 
3. ಕು. ಸುಷ್ಮಾ ತಂದೆ: ಬಸಪ್ಪ ಮುರಾರಿ ವಯಾ: 12 ವರ್ಷ 
4. ಕು: ಮಹಾಲಕ್ಷ್ಮೀ ತಂದೆ: ಬಸಪ್ಪ ಮುರಾರಿ ವಯಾ: 10 ವರ್ಷ 
ಕ್ರ.ಸಂ. 02 ರಿಂದ 04 ರವರೆಗಿನ ಅರ್ಜಿದಾರರು 

ಅಲ್ಲವಯಿಗಳಾಗಿರುವುದರಿಂದ ಅವರ ಪರವಾಗಿ ತಾಯಿಯಾದ 

1ನೇ ಅರ್ಜಿದಾರರು ಪ್ರತಿನಿಧಿಸುತ್ತಾರೆ. 

ಅವರೆಲ್ಲರ ವಿಳಾಸ : ಹುಡ್ಕೋ ಕಾಲನಿ, ಗದಗ. 

ಪ್ರಕಟಣೆ 
ಅರ್ಜಿದಾರಳಾದ (1) ಶ್ರೀಮತಿ ನಾಗರತ್ನ ಕೋಂ : ಬಸಪ್ಪ ಮುರಾರಿ, (2) ಕು: ದೀಪಾ ತಂದೆ : ಬಸಪ್ಪ ಮುರಾರಿ ವಯಾ: 16 ವರ್ಷ (3) ಕು: 

ಸುಷ್ಮಾ ತಂದೆ : ಬಸಪ್ಪ ಮುರಾರಿ, ವಯಾ 12 ವರ್ಷ, (4) ಕು. ಮಹಾಲಕ್ಷ್ಮೀ ತಂದೆ : ಬಸಪ್ಪ ಮುರಾರಿ ವಯಾ : 10 ವರ್ಷ ಇವರು ತಾವು ಮೃತ 

ಸಪ್ಪ ಯಲ್ಲಪ್ಪ ಮುರಾರಿ ಇವರ ಹೆಂಡತಿ ಹಾಗೂ ಮಕ್ಕಳೆಂದು ಎಂದೂ, ಮೃತ ಮೃತ ಬಸಪ್ಪ ಯಲ್ಲಪ್ಪ ಮುರಾರಿ ಇವರು ಪ್ರತಿವಾದಿಗಳಾದ ದಿ ಅಸಿಸ್ಟೆಂಟ್‌ 
ಕ್ಷಿಕ್ಕೂಟೀವ್‌ ಇಂಜಿನಿಯರ್‌, ಸಬ್‌ ಡಿವಿಜನ್‌ ಹೆಸ್ಕಾಂ, ಗದಗ ಜಿಲ್ಲೆ, ಗದಗ. ಇವರ ಸಂಸ್ಥೆಯಲ್ಲಿ ಕಿರಿಯ ಸಹಾಯಕ ಮಾರ್ಗದಾಳು ಎಂದು ಕೆಲಸ 
ನಿರ್ವಹಿಸುತ್ತಿದ್ದಾಗ ದಿನಾಂಕ 18-05-2012 ರಂದು ಸಂಭವಿಸಿದ ವಿದ್ಯುತ್‌ ಅಪಘಾತದಲ್ಲಿ ಗಾಯಗೊಂಡು ದಿನಾ೦ಕ 22-05-2011 ರಂದು ಮರಣ 
ಹೊಂದಿದ್ದರಿಂದ ಪ್ರತಿವಾದಿಗಳು ಜಮೆ ಮಾಡಿರುವ ಕಾರ್ಮಿಕ ನಷ್ಟ ಪರಿಹಾರದ ಮೊತ್ತ ರೂ. 3,45,040-00 ಗಳನ್ನು ತಮಗೆ ಬಿಡುಗಡೆ ಮಾಡುವಂತೆ 


ಕೋರಿ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಲಲ 


ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನು ಬದ್ದ ಆಶ್ರಿತರೆಂದು, ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ 
ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮ ಫಲಕದಲ್ಲಿ ಪ್ರಕಟಿಸಿದ 30 ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಕಾರ್ಮಿಕ ಅಧಿಕಾರಿ, 
P.R. 135 ಗದಗ ಜಿಲ್ಲೆ, ಗದಗ ಹಾಗೂ, 
5/0.60 ಕಾರ್ಮಿಕ ನಷ್ಟ ಪರಿಹಾರ ಕಾನೂನು ಅಡಿ ಆಯುಕ್ತರು. 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಗದಗ ಜಿಲ್ಲೆ, ಗದಗ ಇವರ ನ್ಯಾಯಾಲಯದಲ್ಲಿ 
ಪ್ರಕಟಣೆ 


ಸಂ. ಕಾಅಗ/ಕಾನಪ/ಮಿಸಲೇನಿಯಸ್‌-02/2012/775, ದಿನಾಂಕ 10-12-2012 


ಅಸಿಸ್ಟೆಂಟ್‌ ಎಕ್ಸಿಕ್ಕೂಟೀವ್‌ ಇಂಜಿನಿಯರ್‌, ಹೆಸ್ಕಾಂ ಗದಗ, ಇವರು ತಮ್ಮ ಸಂಸ್ಥೆಯಲ್ಲಿ ಗಜೇಂದಗಡ ಸಬ್‌ ಡಿವಿಜನ್‌ ಹೆಸ್ಕಾಂ ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕನಾದ ಎಸ್‌.ಜೆ. ಸವಣೂರು ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಆದ ವಿದ್ಯುತ್‌ ಅಪಘಾತದಿಂದಾಗಿ ತೀವ್ರ ಸ್ವರೂಪದ ಗಾಯಗಳಿಗೆ 
ಒಳಪಟ್ಟು ಮೃತನಾಗಿರುತ್ತಾನೆಂದು ತಿಳಿಸಿ, ಆ ಪ್ರಯುಕ್ತ ಕಾರ್ಮಿಕ ನಷ್ಟ ಪರಿಹಾರ 1923ರ ಅನ್ವಯ ಮೃತನ ಅವಲಂಬಿತರಿಗೆ ಪಾವತಿಸಬೇಕಾದ ನಷ್ಟ 
ಪರಿಹಾರದ ಧನದ ಮೊತ್ತವಾದ ರೂ. 2,56,660-00 ಗಳನ್ನು ಈ ನ್ಯಾಯಾಲಯದಲ್ಲಿ ಠೇವಣಿಗೊಳಿಸಿರುತ್ತಾರೆ. 


ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನು ಬದ್ದ ಆಶ್ರಿತರೆಂದು, ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ 
ಪ್ರಕಟಣೆಯನ್ನು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಸಿದ 30 ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ, 
ಗದಗ ಜಿಲ್ಲೆ, ಗದಗ ಹಾಗೂ, 
೧.೧, 136 ಕಾರ್ಮಿಕ ನಷ್ಟ ಪರಿಹಾರ ಕಾನೂನು ಅಡಿ ಆಯುಕ್ತರು. 


